ಕೋವಿಡ್‌-1೨ನಿಂದ 
ಸಂಪೂರ್ಣವಾಗಿ 
ಗುಣಮುಖರಾಗಬಹುದೇ? ಈ 
ರೋಗವಿರುವ ಪ್ರತಿಯೊಬ್ಬರಿಗೂ 
ಚಿಕಿತೆಯ ಅಗತ್ಯವಿದೆಯೇ? 
ಸೋಂಕಿನ ಯಾವ ಹಂತದಲ್ಲ 
ಚಿಕಿತ್ಲೆಯು ಅವಶ್ಯಕವೆನಿಸುತ್ತದೆ? 
ಕೋವಿಡ್‌-19 ಸೋಂಕಿತರಿಗೆ 
ಚಿಕಿತೆ ನೀಡಲು ಬಳಸಲಾಗುವ 
ವಿಭಿನ್ನ ವಿಧಾನಗಳು ಯಾವುವು? 
ಪ್ರತಿಯೊಂದು ವಿಧಾನದ ಕೆಲವು 
ಪ್ರಮುಖ ಕಳವಳಕಾರಿ ಅಂಶಗಳು, 
ಅಡ್ಡ-ಪರಿಣಾಮಗಳು, ಮತ್ತು 
ಮಿತಿಗಳು ಯಾವುವು? 


ರ್ನ್‌-ಕೋವಿ-2ರಿಂದ 


[9 ಉಂಬಾಗುತ್ತಿರುವ ಕೋವಿಡ್‌-1೨ 
ಸಾಂಕ್ರಾಮಿಕ ರೋಗವು ಜಗತ್ತಿನಾದ್ಯಂತ 
ಲಕ್ಷಾಂತರ ಜನರನ್ನು ಬಾಧಿಸಿದೆ ಮತ್ತು 
ಸಾವಿರಾರು ಸಾವುಗಳಗೆ ಕಾರಣವಾಗಿದೆ. ದೊಡ್ಡ 
ಪ್ರಮಾಣದಲ್ಲ ಲಸಿಕೆ ನೀಡುವುದು 
ಸಾಧ್ಯವಾಗುವವರೆಗೆ, ಸೋಂಕನ 
ಹರಡುವಿಕೆಯನ್ನು ನಿಧಾನಗೊಆಸಲು ಮತ್ತು 
ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಸಾರ್ವಜನಿಕ 
ಆರೋಗ್ಯ ಕ್ರಮಗಳ ಸಂಯೋಜನೆಯ ಮೂಲಕ 
ಈ ಆಸ್ತ್ರೋಟನೆಯನ್ನು ನಿರ್ವಹಿಸಲಾಗುತ್ತಿದೆ. 
ಒಂದು 'ಹೊಸ' ರೋಗಾಣುವಿನಿಂದ 
ಉಂಬಾಗುವ ಕಾಯುಲೆಗೆ ನಾವು ಹೇಗೆ ಚಕತ್ತೆ 
ನೀಡುವುದು? 


ಚಿಕಿತ್ಸೆಯ ವಿಧಾನಗಳು 

ಕೋವಿಡ್‌-19 ಸೋಂಕತರೆಲ್ಲರಿಗೂ ಚಿಕಿತ್ಸೆಯ 
ಅಗತ್ಯವಿರುವುದಿಲ್ಲ. ಹೆಚ್ಚನ ಸಂದರ್ಭಗಕಲ್ಪ 
(ಸರಿಸುಮಾರು 81% ಜನರಲ್ತ) ನಮ್ಮ ದೇಹದಲ್ಲ 
ಸಾರ್ಸ್‌-ಕೋವಿ-2 ವೈರಾಣು ಪ್ರಚೋದಿಸುವ 
ಪ್ರತಿರಕ್ಷಣಾ ಪ್ರತಿಕ್ರಿಯೆಯೇ ಲಕ್ಷಣರಹಿತ ಸೋಂಕು 
ಅಥವಾ ಮಧ್ಯಮ ಅಥವಾ ತೀವ್ರವಾದ ರೋಗ 
ಲಕ್ಷಣಗಳುಳ್ಳ ಸೋಂಕನ್ನು ಪರಿಹರಿಸಲು 


76 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಸಾಂಕ್ರಾಮಿಕ ರೋಗಕ್ಕೆ 


೩ 3ತೆ: 


ಮುಂದುವರಿಯುತ್ತಿರುವ 


ಡುಕಾಟ 


ಕೆ ಎಸ್‌ ಶ್ರೀಕಾಂತ್‌ 


ಸಾಕಾಗುತ್ತದೆ. ಆದಾಗ್ಯೂ, ಕೆಲವು ಪ್ರಕರಣಗಳಲ್ಲಿ. 
ಪ್ರತಿರಕ್ಷಣಾ ಪ್ರತಿಕ್ರಿಯೆಯು ನಿಷ್ಟಿಯವಾಗಬಹುದು 
(ಅನುಪಾತದಿಂದ). ಇದು, ವೈರಾಣುವಿನಿಂದ 
ಉಂಬಾಗುವ ಹಾನಿಯೊಂದಿಗೆ ಸೇರಿಕೊಂಡು, 
ಹೆಚ್ಚು ತೀವ್ರವಾದ ಅಥವಾ ಗಂಭೀರವಾದ 
ರೋಗಲಕ್ಷಣಗಳಗೆ ಕಾರಣವಾಗಬಹುದು. 
ಆತಿಥೇಯ - ವೈರಾಣು ಸಂವಹನಗಳು 
ವೈದ್ಯಕೀಯ ಲಕ್ಷಣಗಳೊಂದಿಗೆ ಹೇಗೆ ಸಂಬಂಧ 
ಹೊಂದಿವೆ ಎಂಬುದರ ಆಧಾರದ ಮೇಲೆ ಕೆಲವು 
ಸಂಶೋಧಕರು ಕೋವಿಡ್‌-1೨ ರೋಗದ 
ಪ್ರಗತಿಯ ಮೂರು ಹಂತಗಳನ್ನು ಪ್ರಸ್ತಾಪಿಸಿದ್ದಾರೆ 
- ಕಾವಿನ ಹಂತ ಅಥವಾ ಆರಂ೦ಣಕ ಸೋಂಕನ 
ಹಂತ, ಶ್ವಾಸಕೋಶ-ಸಂಬಂಧಿತ ಹಂತ ಮತ್ತು 
ಅತಿ- ಉರಿಯೂತದ ಹಂತ (ಚಿತ್ರ 1 ನೋಡಿ). 
ಈ ಹಂತಗಳು ಒಂದನ್ನೊಂದು ಅತಿಕ್ರಮಿಸಿ- 
ಕೊಂಡಿರಬಹುದಾದರೂ, ಅವುಗಳ 
ಗುರುತಿಸುವಿಕೆಯು ಹೆಚ್ಚು ಪರಿಣಾಮಕಾರಿ 
ಚಿಕಿತ್ಸೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ. 
ಉದಾಹರಣೆಗೆ. ಮೊದಲ ಹಂತದಲ್ಪ ವೈರಾಣುವಿನ 
ನಿಯಂತ್ರಣವು ಹೆಚ್ಚು ಮುಖ್ಯವಾಗಿರುತ್ತದೆ, ಆದರೆ 
ಎರಡನೆಯ ಮತ್ತು ಮೂರನೆಯ ಹಂತಗಳಲ್ಪ 
ರೋಗನಿರೋಧಕ ಶಮನಕಾರಿ ಚಿಕಿತ್ಸೆಯು ಹೆಚ್ಚು 
ಸಹಾಯಕವಾಗುತ್ತದೆ. 


ಇವತ್ತಿನ ಮಟ್ಟಿಗೆ ಘಂ ಸೋಂಕನ್ನು *° ಹೊಸ ವೈರಾಣುವನ್ನು ಗುರಿಯಾಗಿಸುವ 
ತಡೆಗಟ್ಟುವ ಅಥವಾ ಚಿಕಿತ್ಸೆ ನೀಡುವ ಔಷಧಿಗಳು: ಇವು ವೈರಾಣು 
ಯಾವುದೇ ನಿರ್ದಿಷ್ಟ ಔಷಧಿಯೂ ತಿಆದಿಲ್ಲ. ಆಕ್ರಮಣವನ್ನು ತಡೆಯುವ ಮತ್ತು 
ಆದರೆ ಪ್ರಪಂಚದಾದ್ಯಂತ ಸಂಶೋಧಕರು ಆತಿಥೇಯ ಕೋಶಗಳನ್ನು 

ಎರಡು ತಂತ್ರಗಳ ಮೇಲೆ ಕೆಲಸ ಸೋಂಕಿನಿಂದ ರಕ್ಷಿಸುವ ಔಷಧಿಗಳನ್ನು 
ಮಾಡುತ್ತಿದ್ದಾರೆ- ಹೊಸ ಔಷಧಿಗಳನ್ನು ಒಳಗೊಂಡಿದೆ. ಉದಾಹರಣೆಗೆ, ಕೆಲವು 
ರಚಿಸುವುದು ಮತ್ತು ಅಸ್ತಿತ್ವದಲ್ಲರುವ ಔಷಧಿಗಳು ಹೊಸ ವೈರಾಣು ಕಣಗಳ 
ಔಷಧಿಗಳನ್ನು ಮರು ರೂಪಿಸುವುದು ಜೋಡನೆಗೆ ಸಹಾಯ ಮಾಡುವ 
(ಪೆಟ್ಟಗೆ 1 ನೋಡಿ). ಅವು ಹೇಗೆ ಕೋಶೀಯ ಕಿಣ್ವಗಳನ್ನು 
ಕಾರ್ಯನಿರ್ವಹಿಸುತ್ತವೆ ಎ೦ಬ ಆಧಾರದ (ಪ್ರೋಟಯೇಸಸ್‌ ಮತ್ತು 

ಮೇಲೆ, ಕೋವಿಡ್‌-1೨ ಚಿಕಿತ್ಸೆಯ ಘಫ್ಯೂರಿನ್‌ಗಳ೦ತಹ) 

ಔಷಧೀಯ ವಿಧಾನಗಳನ್ನು ಸ್ಥೂಲವಾಗಿ ಪ್ರತಿಬಂಧಿಸಬಹುದಾದರೆ, ಇತರ 
ಎರಡು ವರ್ಗಗಳಾಗಿ ವಿಂಗಡಿಸಬಹುದು. ಔಷಧಿಗಳು ಎಂಡೋಸಹೋಮಲ್‌ 


y 1. ಪ್ರಾರಂಭಕ 2. ಶ್ವಾಸಕೋಶದ 3. ಅತಿ ಉರಿಯೂತದ 

%B ಸೋಂಕನ ಹಂತ ಹಂತ ಹಂತ 

$ ಕಡಿಮೆ ತೀವ್ರತೆಯ ಲಕ್ಷಣಗಳು ಉಸಿರುಗಟ್ಟುವಿಕೆ ಅಕ್ಯೂಟ್‌ ರೆಸ್ಟಿರೇಟರಿ ಡಿಫ್ಟೆಸ್‌ 

[ (ಜರ. ಕೆಮ್ಮು, ಸುಸ್ತು, ಗಂಟಲ ಶ್ವಾಸಕೋಶದ ವಿಫಲತೆ ಸಿಂಡ್ರೋಮ್‌ (ಎಆರ್‌ಡಿಎಸ್‌), 
B್ರ್‌ ಕೆರೆತ, ತಲೆನೋವು) ಆಘಾತ, ಬಹು ಅಂಗಾಂಗ ವೈಫಲ್ಯ 


fe] 


ರೋಗ ತೀವತೆ 


ಕಾಲಾವಧಿ 


ಚಿತ್ರ 1 ಕೋವಿಡ್‌-1೨ ಪ್ರಗತಿ: ಸಾಮಾನ್ಯ ಲಕ್ಷಣಗಳು ಮತ್ತು ಸಂಭಾವ್ಯ ಚಿಕಿತ್ಲಾ ತಂತ್ರಗಳು. ಪ್ರತಿ ಹಂತವು, ಅಂದರೆ, 
ಕಾವಿನ ಹಂತ, ಶ್ಲಾಪಕೋಶ-ಸಂಬಂಧಿತ ಹಂತ ಮತ್ತು ಅತಿ- ಉರಿಯೂತದ ಹಂತವು ಸಾರ್ಸ್‌-ಕೋವಿ-2 ಮತ್ತು 
ದೇಹದ ಪ್ರತಿರಕ್ಷಣಾ ಪ್ರತಿಕ್ರಿಯೆಯ ನಡುವಿನ ವಿಭನ್ನ ರೀತಿಯ ಜೈವಿಕ ಸಂವಹನೆಯುಂದ ನಿರೂಪಿಸಲ್ಪಟ್ಪದೆ. ಆರಂಭಕ 
ಸೋಂಕು ಅಥವಾ ಕಾವಿನ ಹಂತ ಎಂದು ಕರೆಯಲ್ಲಡುವ ಮೊದಲ ಹಂತದಲ್ಪ, ಸಾರ್ಸ್‌-ಕೋವಿ-2 ವೈರಾಣು 
ಶ್ವಾಸನಾಳದ ಕೋಶಗಳಗೆ ಸೋಂಕು ತಂದು, ಅವುಗಳೊಳಗೆ ಪ್ವಪ್ರತೀಕರಣಗೊಳ್ಳುತ್ತದೆ. ಮತ್ತು ತದನಂತರ ಹೊಸ 
ವೈರಾಣು ಕಣಗಳನ್ನು ಬಡುಗಡೆ ಮಾಡುತ್ತದೆ. ಪ್ರಗತಿಶೀಲ ಅಥವಾ ಶ್ವಾಸಕೋಶ-ಸಂಬಂಧಿತ ಹಂತ ಎಂದು 
ಕರೆಯಲ್ಲಡುವ ಎರಡನೇ ಹಂತದಲ್ಲ. ಸೋಂಕು ಶ್ಲಾಸಕೋಶವನ್ನು ತಲುಪುತ್ತದೆ ಮತ್ತು ಇದು ದೇಹದ ಪ್ರತಿರಕ್ಷಣಾ 
ವ್ಯವಸ್ಥೆಯ ಮೇಲೆ ಬಲವಾದ ಪರಿಣಾಮ ಚೀರುತ್ತದೆ. ಉತ್ತುಂಗದ ಅಥವಾ ಅತಿ ಉರಿಯೂತದ ಹಂತ ಎಂದು 
ಕರೆಯಲಾಗುವ ಮೂರನೇ ಹಂತದಲ್ಲಿ, ವೈರಾಣುವು ಶ್ವಾಸಕೋಶದಿಂದ ರಕ್ತದೊಳಗೆ ಚಲಸಿ ದೇಹದ ಇತರ 
ಅಂಗಗಳನ್ನು ತಲುಪಿ ಸೋಂಕನ್ನುಂಟುಮಾಡಬಹುದು. ವೈರಾಣುವಿನ ವಿರುದ್ಧ ದೇಹದ ಪ್ರತಿಕ್ರಿಯೆಯು ಎಷ್ಟರ 
ಮಟ್ಟಗೆ ಉಲ್ಲಣಗೊಳ್ಕುತ್ತದೆಯೆಂದರೆ. ಅದು ತನ್ನದೇ ಆದ ಅಂಗಗಳಗೆ ಹಾನಿಯುಂಟುಮಾಡುತ್ತದೆ. ತೀವ್ರತರವಾದ 
ಪ್ರಕರಣಗಳಲ್ಲ ಮಾತ್ರ ಎಲ್ಲಾ ಮೂರು ಹಂತಗಳು ಕಂಡುಬರುತ್ತವೆ. 


ಕೃಪ: Adapted from an image by Romagnoli S., Peris A., De Gaudio A.R & Geppetti P. in SARS-CoV-2 


and COVID-19: From the Bench to the Bedside Physiological Reviews. URL: https://doi.org/10.1152/ 
physrev.00020.2020. 


ಪ್ರವೇಶ ಪ್ರತಿಬಂಧಕಗಳಾಗಿ 
ಕಾರ್ಯನಿರ್ವಹಿಸಿ, ಆತಿಥೇಯ 
ಕೋಶಗಳೊಳಗೆ ವೈರಾಣು 
ಪ್ರವೇಶಿಸುವುದನ್ನು ತಡೆಯುತ್ತವೆ. 
ವೈರಾಣುವಿನ ಪ್ರಪ್ರತೀಕರಣದ ಮೇಲೆ 
ಪರಿಣಾಮ ಅರುವ ಔಷಧಿಗಳ ವರ್ಗವು 
ನಮ್ಯ ದೇಹದೊಳಗೆ ಸೋಂಕನ 
ಹರಡುವಿಕೆಯನ್ನು ತಡೆಯುವ 
ಸಾಮರ್ಥ್ಯವನ್ನು ಹೊಂದಿವೆ. 


ರೋಗಲಕ್ಷಣಗಳಗೆ ಚಿಕಿತ್ತೆ ನೀಡಲು 
ಸಹಾಯ ಮಾಡುವ ಸಾಮರ್ಥ್ಯವನ್ನು 
ಹೊಂದಿರುವ ಔಷಧಿಗಳು: ಇವು ರೋಗದ 
ತೀವ್ರತೆ ಮತ್ತು ಸಾವಿನ ಅಪಾಯವನ್ನು 
ಕಡಿಮೆ ಮಾಡುವ ಔಷಧಿಗಳನ್ನು 
ಒಳಗೊಂಡಿದೆ. ಉದಾಹರಣೆಗೆ, 
ಶೇಗಾಗಲೇ ಉರಿಯೂತದಿಂದ (ಅಧಿಕ 
ರಕ್ತದೊತ್ತಡ, ಹೃದಯ ರಕ್ತನಾಳದ ಸ್ಟಿತಿ- 
ಗತಿಗಳು ಅಥವಾ ಮಧುಮೇಹದ 
ಕಾರಣದಿಂದ) ಬಳಲುತ್ತಿರುವ ಜನರು 
ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾಗುವ 
ಹೆಚ್ಚನ ಅಪಾಯವನ್ನು ಹೊಂದಿರುತ್ತಾರೆ. 
ಹಾಗೆಯೇ, ಕೋವಿಡ್‌-1೨ರ ತೀವ್ರ 
ತರವಾದ ಪ್ರಕರಣಗಳು ಸೈಟೋಕೈೈನ್ಸ್‌ 
ಗಳ ಅಗಾಧ ಬಡುಗಡೆಯೊಂದಿಗೆ 
(ಸೈಟೋಕೈನ್‌ ಬರುಗಾಆ ಎಂದು 
ಕರೆಯಲ್ಲಡುವ) ಬಲವಾದ 
ಉರಿಯೂತದ ಪ್ರತಿಕ್ರಿಯೆಯನ್ನು 

(ಅತಿ ಉರಿಯೂತದ ಹಂತ) 
ತೋರಿಸುತ್ತವೆ. ಇದು ಉಸಿರಾಟದ 
ವೈಫಲ್ಯವನ್ನುಂಟುಮಾಡುವಲ್ಲ 
ನಿರ್ಣಾಯಕ ಪಾತ್ರ ವಹಿಸುತ್ತದೆ. 
ಆದ್ದರಿಂದ ಶೇ ಅನಿಯಮಿತ 
ಉರಿಯೂತದ ಪ್ರತಿಕ್ರಿಯೆಯನ್ನು 
ಗುರಿಯಾಗಿಸುವ ಔಷಧಿಗಳು ಅಂತಹ 
ರೋಗಲಕ್ಷಣಗಳನ್ನು ನಿರ್ವಹಿಸಲು 
ಸಹಾಯ ಮಾಡುತ್ತವೆ. 


ಬಾಕ್ಸ್‌ 1 ಹೊಸ ಮತ್ತು ಹಳೆಯ 
ಔಷಧಿಗಳು: 

ಸಾರ್ಸ್‌-ಕೋವಿ-2೨ರ ಜೀವಶಾಸ್ತ 
ಮತ್ತು ಕೋವಿಡ್‌-1೦ಕ್ಕೆ 
ಕಾರಣವಾಗುವ ಆತಿಥೇಯ- 
ರೋಗಕಾರಕ ಸಂವಹನಗಳ ಬಗೆಗಿನ 
ನಮ್ಮ ತಿಳುವಳಕೆಯಲ್ಲನ ಮಿತಿಗಳು 
ಹೊಸ ಔಷಧಿಗಳ ವಿನ್ಯಾಸದ ಮೇಲೆ 
ಪರಿಣಾಮ ಜಚೀರುತ್ತದೆ. ಹಾಗೆಯೇ, 
ಔಷಧಿ ಅಭವೃದ್ಧಿಯ (ಹೊಸ 
ಲಸಿಕೆಗಕಂತೆಯೇ) ಪ್ರಕ್ರಿಯೆಯು ಅತಿ 
ಕಡಿಮೆ ಯಶಸ್ಸಿನ ಪ್ರಮಾಣವನ್ನು 
ಹೊಂದಿರುವುದರೊಂದಿಗೆ, ಬಹಳ 
ದುಬಾರಿಯಾದ ಮತ್ತು ಹೆಚ್ಚು ಸಮಯ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 77 


ಹಿಡಿಯುವ ಪ್ರಕ್ರಿಯೆಯಾಗಿದೆ. 100೦೦ ಪೂರ್ವಭಾವಿ 
ಕ್ಲಿನಿಕಲ್‌ ಸಂಯುಕ್ತಗಕಲ್ಲ ಕೇವಲ ಒಂದು ಮಾತ್ರ 
ಮಾರುಕಟ್ಟೆಯನ್ನು ತಲುಪುತ್ತದೆ ಎಂದು ಕೆಲವು ವರದಿಗಳು 
ಸೂಚಿಸುತ್ತವೆ". ಅಸ್ಪಿತ್ವದಲ್ಲರುವ ಔಷಧಿಗಳನ್ನು ಮರುರೂಪಿಸುವ 
ಪ್ರಕ್ರಿಯೆಯು (ಉದಾಹರಣೆಗೆ. ಇದೇ ರೀತಿಯ ವೈರಾಣುಗಳ 
ವಿರುದ್ಧ ಅಥವಾ ಅಂತಹುದ್ದೇ/ಸಂಬಂಧಿತ ಲಕ್ಷಣಗಳಗೆ ಚಿಕಿತ್ರೆ 
ನೀಡುವ ಸಾಮರ್ಥ್ಯದೊಂದಿಗೆ ಅಭಿವೃದ್ಧಿಪಡಿಸಿದ) ರೋಗದ 


ಒಳಗಾಗುತ್ತಿವೆ. 


ವಿವಿಧ ಹಂತಗಳಗೆ ಚಿಕಿತ್ತೆ ನೀಡುವಲ್ಲನ ಅದರ ಸುರಕ್ಷತೆ ಮತ್ತು 


ಆ್ಯಂಟವೈರಲ್‌ ಔಷಧಿಗಳು 
ಪ್ರತಿಜೀವಕಗಳಂತೆ (ಬ್ಯಾಕ್ಟೀರಿಯಾ ವಿರುದ್ಧ 
ಕಾರ್ಯನಿರ್ವಹಿಸುವ ಔಷಧಗಳು) 
ಆ್ಯ೦ಟವ್ಯರಲ್‌ ಔಷಧಿಗಳು ವೈರಾಣುವನ್ನು 
"ಕೊಲ್ಲುವುದಿಲ್ಲ. ಅವು ಆತಿಥೇಯರ 
ಪ್ರತಿರಕ್ಷಣಾ ವ್ಯವಸ್ಥೆಗೆ ವೈರಾಣುವಿನ ವಿರುದ್ಧ 
ಪ್ರತಿಕ್ರಿಯೆಯನ್ನು ನೀಡಲು ಅನುವಾಗುವಷ್ಟು 
ಸಮಯ ಒದಗುವಂತೆ, ಆತಿಥೇಯರೊಳಗಿನ 
ವೈರಾಣುವಿನ ಬೆಳವಣಿಗೆಯನ್ನು ಮಾತ್ರ 
ತಡೆಯುತ್ತದೆ. ಹೆಚ್ಚನ ೃಂಟವೈರಲ್‌ 
ಔಷಧಿಗಳನ್ನು ವೈರಾಣು-ನಿರ್ದಿಷ್ಟ 
ಸ್ವಪತೀಕರಣ ಪ್ರಕ್ರಿಯೆಗಳ ವಿರುದ್ಧ 
ನಿರ್ದೇಶಿಸಲಾಗುತ್ತದೆ. ವೈರಾಣುಗಳು 
ಆತಿಥೇಯ ಕೋಶಗಳ ಒಳಗೆ 


ಬಾಕ್ಸ್‌ 2. ಆ್ಯಂಟವೈರಲ್‌ಗಳ 
ಮರುರೂಪಿಸುವಿಕೆ: 


*  ರೆಮಿಡಿಸಿವಿರ್‌ನನ್ನು ಮತ್ತೊಂದು 
ಆರ್‌ಎನ್‌ಎ ಮೈರಾಣು ಎಬೋಲಾ 
ವಿರುದ್ಧದ ಔಷಧಿಯಾಗಿ 
ಪರಿಚಯುಸಲಾಲುತು. ಇದು ಆರ್‌ಎನ್‌ಎ 
ಅವಲಂಬತ ಕಿಣ್ಣವಾದ ಆರ್‌ಎನ್‌ಎ 
ಪಾಲಅಮರೇಸ್‌ನ (ಆರ್‌ಎನ್‌ಎ 
ವೈರಾಣುಗಳ ಪುನರಾವರ್ತನೆಗೆ 
ಅನಿವಾರ್ಯವಾದ ಕಿಣ್ವ) ಮೇಲೆ 
ಪರಿಣಾಮ ಜರುವ ಮೂಲಕ ಪ್ರಮುಖ 
ಪ್ರೊಟೀನ್‌ ಸಂಶ್ಲೇಷಣೆಯನ್ನು 
ತಡೆಯುತ್ತದೆ (ಚಿತ್ರ ೭ ನೋಡಿ).2 
ಪ್ರಯೋಗಾಲಯ (ಇನ್‌ ವಿಟ್ರೋ) 
ಪರೀಕ್ಷೆಗಕಲ್ಲ ಮತ್ತು ಪ್ರಾಣಿಗಳ (ಇನ್‌ 
ವೈವೋ) ಅಧ್ಯೇಯನಗಳಲ್ಲ ಇದು 
ಸಾರ್ಸ್‌-ಕೋವಿ-2, ಸಾರ್ಸ್ನ್‌-ಕೋವಿ-1 
ಮತ್ತು ಮರ್ತ್‌-ಕೋವಿಗಳ ವಿರುದ್ಧ 
ಸಕ್ರಿಯವಾಗಿದೆ ಎಂದು ತೋರಿಸಲ್ಪಲ್ಪದೆ. 
ಆದರೆ, ಇದರ ದುಷ್ಪರಿಣಾಮಗಳು - 
ಚರ್ಮದ ದದ್ದುಗಳು, ಭೇದಿ. 
ಪಿತ್ತಜನಕಾಂಗದಲ್ಲ ಕಿಣ್ಣಗಳ ಹೆಚ್ಚುವಿಕೆ 
(ಪಿತ್ತಜನಕಾಂಗದ ಹಾನಿಯನ್ನು 
ಸೂಚಿಸುತ್ತದೆ). ಕ್ರಿಯೇಟನೈನ್‌ ಹೆಚ್ಚಳ 
(ಮೂತ್ರಪಿಂಡದ ದುರ್ಬಲ ಕಾರ್ಯವನ್ನು 


ಸ್ವಪತೀಕರಣಗೊಳ್ಳುವುದರಿಂದ ಮತ್ತು ತಮ್ಮ 
ಸ್ವಪ್ರತೀಕರಣಕ್ಸಾಗಿ ಆತಿಥೇಯ ಕೋಪೀಯ 
ಯಂತ್ರಭಾಗಗಳನ್ನು ಬಕಸುವುದರಿಂದ., 
ಕೋಶಕ್ಕೆ ಹಾನಿಯಾಗದಂತೆ ವೈರಾಣುವನ್ನು 
ತಡೆಯುವ ಔಷಧಗಳನ್ನು ಅಭವೃದ್ಧಿ- 
ಪಡಿಸುವುದು ಕಷ್ಟವಾಗುತ್ತದೆ. ಆದ್ದರಿಂದ 
ಸಾರ್ಸ್‌-ಕೋವಿ-1 ಮತ್ತು ಮರ್‌- 
ಕೋವಿಗಳಂತಹ ಇತರ ಕೊರೋನಾ 
ವೈರಾಣುಗಳ ಅಥವಾ ಹೆಚ್‌ಐವಿಯಂತಹ 
ವೈರಾಣುಗಳ ವಿರುದ್ಧ ಉಪಯುಕ್ತವಾಗಿ ಕಂಡ 
ಅನೇಕ ಔಷಧಿಗಳನ್ನು ಕೋವಿಡ್‌-19 
ಚಿಕಿತ್ಸೆಗಾಗಿ ಪರಿಶೋಧಿಸಲಾಗುತ್ತಿದೆ. 
ಆ್ಯಂಟವೈರಾಣುಗಳನ್ನು ಮರುರೂಪಿಸುವುದು 
ಒಂದು ಸರಳ ಪ್ರಕ್ರಿಯೆಯಲ್ಲ- ಸಾರ್ಸ್‌- 


ಸೂಚಿಸುತ್ತದೆ) ಮತ್ತು ಕಡಿಮೆ ರಕ್ತದೊತ್ತಡ 
ಹೀಗೆ ನಾನಾ ರೀತಿಯದ್ದಾಗಿದೆ. ಕೆಲವು 
ಸಂದರ್ಭಗಕಲ್ಲ ಇದು ಬಹು-ಅಂಗ- 
ಅಪಸಾಮಾನ್ಯ ಸಿಂಡ್ರೋಮ್‌. 
ರಕ್ಷನಂಜನಾಫಾತ ಮತ್ತು ತೀವ್ರ 
ಮೂತ್ರಪಿಂಡದ ಹಾನಿಯಂ೦ತಹ ಹೆಚ್ಚು 
ಗಂಭೀರ ಸ್ಥಿತಿಗೆ ಕಾರಣವಾಗಬಹುದು.3 
ತೀವ್ರವಾದ ಕೋವಿಡ್‌-19 
ಸೋಂಕಿನೊಂದಿಗೆ ಆಸ್ಪತ್ರೆಗೆ ದಾಖಲಾದ 
ರೋಗಿಗಳಗೆ ಚಿಕಿತ್ಸೆ ನೀಡಲು ತುರ್ತು 
ಬಳಕೆಯಾಗಿ ರೆಮಿಡಿಸಿವಿರ್‌ 
ಉಪಯೋಗಿಸಲು ಭಾರತೀಯ ಔಷಧ 
ನಿಯಂತ್ರಣ ಮಹಾನಿರ್ದೇಶನ (DCG॥) 
ಅನುಮೋದನೆ ನೀಡಿದೆ. 


ಲೋಪಿನವಿರ್‌-ರಿಟೊನವಿರ್‌ 
ಸಂಯೋಜನೆಗಳನ್ನು ಸಾರ್ಸ್‌ ಮತ್ತು 
ಮರ್‌ ಸ್ಫೋಟವಾದಾಗ ಬಳಸಲಾಗಿದೆ. 
ಲೋಪಿನವಿರ್‌ ಒಂದು ಎಚ್‌ಐವಿ 
ವಿರೋಧಿ ಔಷಧಿಯಾಗಿದ್ದು. ವೈರಾಣು- 
ನಿರ್ದಿಷ್ಟ ಕಿಣ್ಣವಾದ ಆಸಪ್ಪರ್ಟ್ಲೀಟ್‌ 
ಪ್ರೊಟಯೇಸ್‌ನನ್ನು ಪ್ರತಿಬಂಧಿಸುವ 
ಮೂಲಕ ಪ್ರಮುಖ ಪ್ರೋಟನ್‌ಗಳ 
ಮಡಿಸುವಿಕೆಯನ್ನು ತಡೆಯುತ್ತದೆ. 
ರಕ್ತಸಾರದಲ್ಲ ಲೋಪಿನವಿರ್‌ನ 
ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ 


78 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಪರಿಣಾಮಕಾರಿತ್ವದ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ. 

ಇದು ತುಲನಾತ್ಯಕವಾಗಿ ವೇಗವಾಗಿ ಕಾರ್ಯನಿರ್ವಹಿಸ- 
ಬಹುದಾದ್ದರಿಂದ. ಕೋವಿಡ್‌-1೨ ಚಿಕಿತ್ಸೆಯಲ್ಲನ 
ಉಪಯುಕ್ತತೆಗಾಗಿ ಸಂಶೋಧಕರು ಅಸ್ತಿತ್ವದಲ್ಲರುವ ಹಲವಾರು 
ಔಷಧಿಗಳು ಮತ್ತು ಚಿಕಿತ್ಪಾ ವಿಧಾನಗಳನ್ನು ಪರಿಶೀಲಅಸುತ್ತಿದ್ದಾರೆ. 
ಪ್ರಸುತ. ಅವುಗಳಲ್ಲಿ ಹೆಚ್ಚಿನವು ಕ್ಲಿನಿಕಲ್‌ ಪರೀಕ್ಷೆಗಳಗೆ 


ಕೋವಿ-1 ಮತ್ತು ಮರ್‌-ಕೋವಿಗಳ 

ವಿರುದ್ಧ ಕೆಲಸ ಮಾಡುವ ಔಷಧವು ಸಾರ್ಸ್‌- 
ಕೋವಿ-2 ವಿರುದ್ಧವೂ ಕೆಲಸ ಮಾಡದೇ 
ಇರಬಹುದು. ಈ ಮಿತಿಗಳ ಹೊರತಾಗಿಯೂ 
ರೆಮಿಡಿಸಿವಿರ್‌. ಲೋಪಿನವಿರ್‌-ರಿಟೊನವಿರ್‌, 
ಘ್ಯಾವಿಪಿರವಿರ್‌. ಟೆನೊಘೊವಿರ್‌, ಮತ್ತು 
ರಿಬಾವಿರಿನ್‌ ನಂತಹ ಆ್ಯಂಟವೈರಲ್‌ಗಳು 
ಸಾರ್ಸ್‌-ಕೋಪವಿ-2 ವಿರುದ್ಧ ಕೆಲವು 
ಭರವಸೆಯ ಫಅತಾಂಶಗಳನ್ನು ತೋರಿಸಿವೆ 
(ಬಾಕ್ಸ್‌ 2 ನೋಡಿ). ಕ್ಲಿನಿಕಲ್‌ ಪ್ರಯೋಗಗಳ 
ಫಲಅತಾಂಶಗಳು ಕೋವಿಡ್‌-19೨ ಚಿಕಿತ್ಸೆಯಲ್ಲ 
ಘಂ ಆ್ಯಂಟವೈರಲ್‌ಗಳ ಸುರಕ್ಷತೆ ಮತ್ತು 
ಪರಿಣಾಮಕಾರಿತ್ವವನ್ನು ನಿರ್ಧರಿಸಲು 
ಸಹಾಯ ಮಾಡುತ್ತದೆ. 


ರಿಟೊನವಿರ್‌ ಕಾರ್ಯನಿರ್ವಹಿಸುತ್ತದೆ. 
ಲೋಪಿನವಿರ್‌-ರಿಟೊನವಿರ್‌ 
ಸಂಯೋಜನೆಯ ಪ್ರತಿಕೂಲ 
ಪರಿಣಾಮಗಳು ಈ ಕೆಳಗಿನವುಗಳಾಗಿವೆ- 
ತೀವ್ರವಾದ ಚರ್ಮದ ಗುಳ್ಳೆಗಳು. 
ರಕ್ತಹೀನತೆ, ರಕ್ತದಲ್ಲ ಕಡಿಮೆ ಬಳ 
ರಕ್ತಕಣಗಳ ಎಣಿಕೆ. ಮೇದೋಜ್ಜೀರಕ 
ಗ್ರಂಥಿಯ ಉರಿಯೂತ ಮತ್ತು ಯಕ್ಕತ್ತಿನ 
ಹಾನಿ. ತೀವ್ರವಾದ ಕೋವಿಡ್‌-1೨ 
ಸೋಂಕಿತರಿಗೆ ಲೋಪಿನವಿರ್‌- 
ರಿಟೊನವಿರ್‌ ಸಂಯೋಜನೆಯ ಚಿಕಿತ್ಸೆಯ 
ನಿರ್ಬಂಧಿತ ಸಾರ್ವಜನಿಕ ಆರೋಗ್ಯ 
ತುರ್ತು ಬಳಕೆಗೆ ಭಾರತೀಯ 
ವೈದ್ಯಕೀಯ ಸಂಶೋಧನಾ ಮಂಡಳ 


(ICMR) ಸಲಹೆ ನೀಡುತ್ತದೆ. 


ಫ್ಯಾವಿಪಿರವಿರ್‌ ಒಂದು ಆ್ಯ೦ಟಿ 
ಇನ್ನುಯೆಂಜಾ ಔಷಧವಾಗಿದ್ದು. 
ಕ್ಲೋರೋಕ್ಷಿನ್‌ ಫಾಸ್ಟೇಟ್‌ ಮತ್ತು 
ಟೊಸಿಅರುಮಾಬ್‌ನಂತಹ ಔಷಧಗಳ 
ಸಂಯೋಜನೆಯಲ್ಲ. ಸಾರ್ಸ್‌-ಕೋವಿ-2 
ವಿರುದ್ಧದ ಚಿಕಿತ್ತೆಗಾಗಿ ಕ್ಲಿನಿಕಲ್‌ 
ಪ್ರಯೋಗಗಳಗೆ ಒಳಗಾಗುತ್ತಿದೆ. 


ಕಪ್ಪಲೆಸೆಂಟ್‌ ಪ್ಲಾಸ್ಕಾ ಥೆರಪಿ (CPT): 
ಥೆರಪಿಟಕ್‌ ಪ್ಲಾಸ್ಸಾ ಎಕ್ಷೇಂಜ್‌ ಎಂದೂ 
ಕರೆಯಲ್ಲಡುವ ಈ ವಿಧಾನವು ಸಾರ್ಸ್‌ 
ಸಾಂಕ್ರಾಮಿಕದ ಸಂದರ್ಭದಲ್ಲ 
ಉಪಯುಕ್ತವಾಗಿರುವುದು ಕಂಡುಬಂದಿದೆ. 
ಕೋವಿಡ್‌-19 ಸೋಂಕಿನಿಂದ 
ಚೇತರಿಸಿಕೊಂಡಿರುವ ವ್ಯಕ್ತಿಯು ತಮ್ಮ 
ರಕ್ತದ ಪ್ಲಾಸ್ಕಾದಲ್ಲ ಸಾರ್ಸ್‌-ಕೋವಿ-2 
ವಿರುದ್ಧದ ತಟಸ್ಸಗೊಳಆಸುವ 
ಇಮ್ಯುನೋಗ್ಲೊಬ್ಬುಅನ್‌ಗಳನ್ನು 
(ಪ್ರತಿಕಾಯಗಳು) ಹೊಂದಿರುತ್ತವೆ ಎಂಬ 
ತತ್ವವನ್ನು ಇದು ಆಧರಿಸಿದೆ. ಈ 
ಪ್ಲಾಸ್ಕಾವನ್ನು (ರಕ್ತ ಕೋಶಗಳನ್ನು ರಕ್ತದಿಂದ 
ಖೇರ್ಪಡಿಸಿದಾಗ ಉಳಯುವ ದ್ರವಭಾಗ ) 
ಸೋಂಕಿತ ವ್ಯಕ್ತಿಗೆ ವರ್ಗಾಯುಸಿದಾಗ. 
ಸಾರ್ಸ್‌-ಕೋವಿ-2 ವಿರುದ್ಧದ 
ಪ್ರತಿಕಾಯಗಳು ಪ್ರೀಕೃತರ ದೇಹದಲ್ಲನ 
ವೈರಾಣುವನ್ನು ತಟಸ್ಥಗೊಳಸುತ್ತವೆ. 


ತಟಸ್ಪಗೊಳಸುವ ಪ್ರತಿಕಾಯಗಳನ್ನು ಹೆಚ್ಚಿನ 
ಪ್ರಮಾಣದಲ್ಲ ಹೊಂದಿರುವ ಆರೋಗ್ಯವಂತ 
ದಾನಿಗಳನ್ನು ಹುಡುಕುವುದೇ ಈ ಚಿಕಿತ್ಸೆಯ 
ಸವಾಲು. ಪ್ಲಾಸ್ಕಾ ದಾನಿಗಳು ಕೋವಿಡ್‌-19 
ಸೋಂಕು ಉಂಬಲಾದವರಾಗಿರಬೇಕು, ಆದರೆ 
ದಾನ ಮಾಡುವ ಕನಿಷ್ಠ 14 ರಿಂದ 28 
ದಿನಗಳ ಮೊದಲೇ ರೋಗಲಕ್ಷಣ- 
ರಹಿತರಾಗಿರಬೇಕು. ಅವರ ಕೋವಿಡ್‌-1೨ 
ಪರೀಕ್ಷೆಯು ನೆಗಟೀವ್‌ ವರದಿ ನೀಡಬೇಕು 
ಮತ್ತು ಹೆಚ್ಚನ ಸಾರ್ಸ್‌ ತಟಸ್ಥಗೊಳಸುವ 
ಪ್ರತಿಕಾಯಗಳ ಗಳನ್ನು ಹೊಂದಿರಬೇಕು. 
ಅವರು ಪ್ಲಾಸ್ಕಾವನ್ನು ದಾನ ಮಾಡುವಷ್ಟು 
ಆರೋಗ್ಯವಾಗಿರಬೇಕು. ಕನ್ನಲೆಸೆಂಬ್‌ 
ಪ್ಲಾಸ್ಕಾ ಥೆರಪಿ ಒಳಗೊಂಡಿರುವ ಸಂಭಾವ್ಯ 
ಅಪಾಯಗಳೆಂ೦ದರೆ, ಮರುಪೂರಣ- 
ಸಂಬಂಧಿತ ಅಲರ್ಜ ಪ್ರತಿಕ್ರಿಯೆಗಳು ಮತ್ತು 
ರೋಗಾಣುವಿನ ಪ್ರಸರಣ.” 


ಪ್ರಾಥಮಿಕ ಅಧ್ಯಯನಗಳು ಭರವಸೆಯ 
ಫಲಅತಾಂಶಗಳನ್ನು ತೋರಿವೆ. ಗಂಟಲ 
ಕುಹರದ ಮೇಲ್ಲಾಗದ (ನಾಸೊಫಾ- 
ರಂಜಯಲ್‌) ಸಾರ್ಸ್‌-ಕೋವಿ-2 ವೈರಾಣು 
ಪ್ರಮಾಣದಲ್ಲ ಇಳಕೆ, ಕೋವಿಡ್‌-1೨ 
ಸೋಂಕನ ತೀವ್ರತೆಯಲ್ಲ ಕಡಿತ ಮತ್ತು 
ರಕ್ತದ ಆಮ್ಲಜನಕೀಕರಣದಲ್ಲ 
ಸುಧಾರಣೆಯನ್ನು CPT ಆದ 12 ದಿನಗಳ 
ನಂತರ ಕಾಣಬಹುದು." ಆದಾಗ್ಯೂ, ಈ 
ಅಧ್ಯಯನಗಳು ಅಲ್ಲ ರೋಗಿಗಳ ಮಾದರಿ 
ಮತ್ತು ಸಾಕಷ್ಟು ದತ್ತಾಂಶದ ಕೊರತೆಯಿಂದ 
ಸೊರಗಿವೆ. ಭಾರತದಲ್ಪ ಸೌಮ್ಯ 
ಅನಾರೋಗ್ಯದಿಂದ ಬಳಲುತ್ತಿರುವ 
ಕೋವಿಡ್‌-19 ರೋಗಿಗಳ ಮೇಲೆ CPTMಯ 


ಕೋವಿಡ್‌-19ರಿಂದ 
ಚೇತರಿಸಿಕೊಂಡ ದಾನಿ 


ಪ್ಲಾಸ್ಕಾ ಮರುಪೂರಣ 
(1-2 ಯೂನಿಟ್‌ಗಳು) 


AAAA ———— 


ಕನ್ನಲೆಸೆಂಟ್‌ 
ಪ್ಲಾಸ್ಕಾ 


— AAAA 


ಸಾರ್ಸ್‌-ಕೋವಿ-2 
ತಟಸ್ಥಗೊಳಸುವ ಪ್ರತಿಕಾಯಗಳು 


ಸಾರ್ಸ್‌-ಕೋಪವಿ-2 
ತಟಸ್ಥಗೊಳಸುವ ಪ್ರತಿಕಾಯಗಳು 


ಚಿತ್ರ 2. ಕನ್ನಲೆಸೆಂಟ್‌ ಪ್ಲಾಸ್ಕಾ ಥೆರಪಿ - ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ. 


ಕೃಪೆ: Adapted from an image by David H. Spach, University of Washington Infectious Diseases 


Education & Assessment (IDEA) platform. URL: https://covid.idea.medicine.uw.edu/page/treatment/drugs/ 


human-coronavirus-immune-plasma-hcip#figures. 


ಪರಿಣಾಮಕಾರಿತ್ವವನ್ನು ಪರೀಕ್ಷಿಸಲು 
ಐಸಿಎಂ೦ಆರ್‌ ಬಹುಕೇಂದ್ರೀಯ ೭ನೇ ಹಂತದ 
ಸನಿಕಲ್‌ ಪ್ರಯೋಗವನ್ನು ಅನುಮೋದಿಸಿದೆ. 


ಇತರ ರೋಗಾಣುಗಳ ವಿರುದ್ಧದ ಔಷಧಗಳು: 
ಇತರ ರೋಗಾಣುಗಳ ವಿರುದ್ಧ 
ಯಶಸ್ತಿಯಾದ ಅನೇಕ ಔಷಧಿಗಳು ವೈರಲ್‌ 
ಸೋಂಕುಗಳಗೆ ಚಿಕಿತ್ಸೆ ನೀಡಲು ಸಹಾಯ 
ಮಾಡುವ ರೀತಿಯಲ್ಲ ಕಾರ್ಯನಿರ್ವಹಿಸುತ್ತವೆ 
ಎಂದು ತಿಆದು ಬಂದಿದೆ. ಅಂತಹ ಔಷಧಿಗಳ 
ಕೆಲವು ಪ್ರಮುಖ ಉದಾಹರಣಿಗಕಲ್ಲ 
ಮಲೇರಿಯಾ ವಿರುದ್ಧದ ಔಷಧಿಗಳಾದ 
ಕ್ಲೋರೊಕ್ತಿನ್‌ ಮತ್ತು ಹೈಡ್ರಾಕ್ಟಿಕ್ಲೋರೊಕ್ತಿನ್‌. 
ಪರಾವಲಂಬಗಳ ವಿರುದ್ಧದ ಔಷಧಿಯಾದ 
ಐವರ್‌ಮೆಕ್ಷಿನ್‌ ಮತ್ತು ಪ್ರತಿಜವಕವಾದ 
ಅಜತ್ರೋಮ್ಯೆಸಿನ್‌ಗಳು ಸೇರಿವೆ (ಪೆಟ್ಟಗೆ 3 
ನೋಡಿ). ಈಗ ಇವುಗಳನ್ನು ಸಾರ್ಸ್‌- 
ಕೋವಿ-2 ವಿರೋಧಿ ಚಟುವಟಕೆಗಾಗಿ 
ಅಧ್ಯಯನ ಮಾಡಲಾಗುತ್ತಿದೆ. 


ಮೊನೊಕ್ಸೋನಲ್‌ ಪ್ರತಿಕಾಯಗಳು/ ॥L-6 
ಪಥ ಪ್ರತಿಬಂಧಕಗಳು 

ತೀವ್ರತರವಾದ ಅನಾರೋಗ್ಯದಿಂದ ಬಳಲುವ 
ರೋಗಿಗಳು ತೀವ್ರವಾದ ಉಸಿರಾಟದ 
ತೊಂದರೆಯ ಸಿಂಡ್ರೋಮ್‌ಗೆ (ARDS) 
ಕಾರಣವಾಗುವ ಅಲ್ಲ ಅಥವಾ ಅತಿಯಾದ 
ಸೈಲೊಕಿನ್‌ ರಿಅಸ್‌ ಸಿಂಡ್ರೋಮ್‌ (CRS) 
ಅನ್ನು ಪ್ರದರ್ಶಿಸುತ್ತಾರೆ ಎಂದು ಕೋವಿಡ್‌- 
1೨ ದತ್ತಾಂಶವು ತೋರಿಸಿದೆ. ಸೈಟೊಕನ್‌ 
ಜೀವಕೋಶಗಳ ಹೊರ ಪದರಗಳ ಮೇಲನ 
ನಿರ್ದಿಷ್ಟ ಗ್ರಾಹಕಗಳಕೆ ಅಂಟಕೊಂಡಾಗ 
ಮಾತ್ರ ಅಂಗವೊಂದನ್ನು ಪ್ರಭಾವಿಸುತ್ತದೆ. 


ಆದ್ದರಿಂದ, ಇಂಟರ್‌ಲ್ಯೂಕಿನ್‌-6 (1L-6) 
ನಂತಹ ಸೈಟೊಕನ್‌ಗಳ ಗ್ರಾಹಕಗಳನ್ನು 
ತಡೆಯುವ ಟೊಸಿಅರಯುಮಾಬ್‌, 
ಇಟೊಲಆರುಮಾಬ್‌. ಸರಿಲುಮಾಬ್‌ ಮತ್ತು 
ಸಿಲ್ಬುಕ್ಕಿಮಾಬ್‌ ನಂತಹ ಔಷಧಗಳು ಅನೇಕ 
ಉರಿಯೂತದ ಕಾಲುಲೆಗಳಲ್ಲ ಬಕಕೆಯಲ್ಪವೆ 
ಎಂದು ಕಂಡುಬಂದಿದೆ. ಉದಾಹರಣೆಗೆ, 
ಟೊಸಿಲರುಮಾಬ್‌ ಒಂದು ಹ್ಯೂಮನ್ಯೆಜ್ಞ್‌ 
ಮೊನೊಕ್ಲೋನಲ್‌ ಪ್ರತಿಕಾಯವಾಗಿದ್ದು 
(ಮೊನೊಕ್ಲೋನಲ್‌ ಪ್ರತಿಕಾಯಗಳು ಒಂದೇ 
ಕೋಶದಿಂದ ಉತ್ಪತ್ತಿಯಾಗುತ್ತವೆ ಮತ್ತು 
ಪ್ರತಿಜನಕದ ಅದೇ ಪ್ರದೇಶಕ್ಷೆ 
ಅಂಟಕೊಳ್ಳುತ್ತವೆ) 1-6 ಗ್ರಾಹಕವನ್ನು 
ನಿರ್ಬಂಧಿಸುತ್ತದೆ. ಇದನ್ನು ಮೂಲತಃ 
ರುಮಲಾಯ್ಡ್‌ ಸಂಧಿವಾತಕ್ಷಾಗಿ 
ಅಭವೃಧ್ಧಿಪಡಿಸಲಾಗಿದ್ದು, CRS ನ್ವ 

ಬಳಸಲು ಶಿಫಾರಸು ಮಾಡಲಾಗಿದೆ.” 
ತೀವ್ರವಾದ ಕೋವಿಡ್‌-19 
ನ್ಯುಮೋನಿಯಾದಲ್ಲ ಟೊಸಿಲರಯುಮಾಬ್‌ 
ಮತ್ತು ಸರಿಲುಮಾಬ್‌ಗಳ ಸುರಕ್ಷತೆ ಮತ್ತು 
ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ 
ಮಾಡಲು ಕ್ಲಿನಿಕಲ್‌ ಪ್ರಯೋಗಗಳು 
ನಡೆಯುತ್ತಿವೆ. ಫಲಅತಾಂಶಗಳನ್ನು 
ನಿರೀಕ್ಷಣೆಯಲ್ಲದ್ದರೂ ಕೂಡ ತೀವ್ರವಾದ 
ಕೋವಿಡ್‌-19೨ ರೋಗಿಗಳ ತುರ್ತು 
ಬಳಕೆಗಾಗಿ ಟೊಸಿಅರುುಮಾಬ್‌ ಮತ್ತು 
ಅಂತಹುದ್ದೇ ಇನ್ನೊಂದು ಔಷಧವಾದ 
ಇಟೊಲಅರುುಮಾಬ್‌ಗಳನ್ನು ಬಳಸಲು 
ಡಿಸಿಜಐ ಅನುಮೋದಿಸಿದೆ. 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 79 


ಬಾಕ್ಸ್‌ 3. ಇತರ ರೋಗಾಣುಗಳ ವಿರುದ್ಧದ 
ಔಷಧಗಳ ಮರುರೂಪಿಸುವಿಕೆ: 


ಕ್ಲೋರೊಕ್ತಿನ್‌ (೦೧) ಮತ್ತು ಅದರ 
ಸಾದೃಶ್ಯವಾದ ಹೈಡ್ರಾಕ್ಟಿಕ್ಲೋರೊಕ್ಕಿನ್‌ 
(HCQ), ಇನ್‌ ವಿಟ್ರೋ ಅಧ್ಯೇಯನಗಳಲ್ಲ 
ಸಾರ್ಸ್ನ್‌-ಕೋವಿ-2ವನು 
ಪ್ರತಿಬಂಧಿಸುವುದು ಕಂಡುಬಂದಿದೆ. 
ಬಹುಶಃ ಅವೆರಡರಲ್ಲ 
ಹೈಡ್ರಾಕ್ಷಿಕ್ಲೋರೊಕ್ಸಿನ್‌ ಹೆಚ್ಚು 
ಪ್ರಬಲವಾಗಿದೆ'. ಅವುಗಳ ್ಯಂಟವೈರಲ್‌ 
ಕಾರ್ಯವಿಧಾನವು ಸಷ್ಟವಾಗಿಲ್ಲವಾದರೂ 
ವೈರಲ್‌ ಪುನರಾವರ್ತನೆಯ pಗ- 
ಅವಲಂಬತ ಹಂತಗಳನ್ನು ಪ್ರತಿಬಂಧಿಸುವ 
ಕಾರ್ಯವನ್ನು ಒಳಗೊಂಡಿರಬಹುದು. 
ಅವು ಅಧಿಕ ಪ್ರಮಾಣದಲ್ಲ ಅತಿ- 
ಉರಿಯೂತವನ್ನುಂಟುಮಾಡುವ 
ಸೈಟೊಕೈನ್‌ಗಳಾದ ಟ್ಯೂಮರ್‌ 
ನೆಕ್ರೋಸಿಸ್‌ ಫ್ಯಾಕ್ಟರ್‌- ಆಲ್ಲಾ (TNF-a) 
ಮತ್ತು ಇಂಟರ್‌ಲ್ಯೂಕಿನ್‌-6 (1L-6)ಗಳನ್ನು 
ಪ್ರತಿಬಂಧಿಸುವ ಇಮ್ಯುನೊಮಾಡ್ಯು- 
ಲೇಟರ್‌ಗಳಾಗಿ ಸಹ ಕಾರ್ಯ- 
ನಿರ್ವಹಿಸುತ್ತವೆ ಎಂದು ನಂಬಲಾಗಿದೆ.” 
ಕೋವಿಡ್‌-1೨ ರೋಗಿಗಳ ಆರಂಭಕ 


ಅಧ್ಯಯನಗಳು. HCQ ಬಳಕೆಯು 
ವೇಗವಾಗಿ ಚೇತರಿಸಿಕೊಳ್ಳುವ ಸಮಯ, 
ಕುಗ್ಗಿದ ಗಂಟಲ ಕುಹರದ ಮೇಲ್ಭಾಗದಲ್ಲ 
ವೈರಾಣುವಿನ ಜೆಲ್ಲುವಿಕೆ, ಸುಧಾರಿತ 
ಶ್ವಾಸಕೋಶದ ಆರೋಗ್ಯ ಮತ್ತು ತೀವ್ರ 
ಅನಾರೋಗ್ಯದೆಡೆಗಿನ ಪ್ರಗತಿಗೆ ಕಡಿಮೆ 
ಅವಕಾಶಗಕಳಂತಹ ಲಕ್ಷಣಗಳೊಂದಿಗೆ 
ತಳುಕು ಹಾಕಿಕೊಂಡಿದೆ ಎಂದು ಹೇಳವೆ. 
ಶಂ ಅಧ್ಯಯನಗಳನ್ನು ಅವುಗಳ ಸಣ್ಣ 
ಮಾದರಿ ಗಾತ್ರಗಳು, ಡಬಲ್‌ ಭ್ರೈಂಡ್‌ f 
ಇಬ್ಬದಿಯ ಅಜ್ಞಾನ ಕೊರತೆ (ಇದು 


ಮೊನೊಕ್ಸೋನಲ್‌ ಪ್ರತಿಕಾಯಗಳು / ॥L-6 
ಪಥ ಪ್ರತಿಬಂಧಕಗಳು 

ತೀವ್ರತರವಾದ ಅನಾರೋಗ್ಯದಿಂದ ಬಳಲುವ 
ರೋಗಿಗಳು ತೀವ್ರವಾದ ಉಸಿರಾಟದ 
ತೊಂದರೆಯ ಸಿಂಡ್ರೋಮ್‌ಗೆ (ARDS) 
ಕಾರಣವಾಗುವ ಅಲ್ಲ ಅಥವಾ ಅತಿಯಾದ 
ಸೈಲೊಕಿನ್‌ ರಿಅೀಸ್‌ ಸಿಂಡ್ರೋಮ್‌ (CRS) 
ಅನ್ನು ಪ್ರದರ್ಶಿಸುತ್ತಾರೆ ಎಂದು ಕೋವಿಡ್‌- 
1೨ ದತ್ತಾಂಶವು ತೋರಿಸಿದೆ. ಸೈಲೊಕನ್‌ 
ಜೀವಕೋಶಗಳ ಹೊರ ಪದರಗಳ ಮೇಲನ 
ನಿರ್ದಿಷ್ಟ ಗ್ರಾಹಕಗಳಕೆ ಅಂಟಕೊಂಡಾಗ 
ಮಾತ್ರ ಅಂಗವೊಂದನ್ನು ಪ್ರಭಾವಿಸುತ್ತದೆ. 


ಪಕ್ಷಪಾತದ ಅಪಾಯವನ್ನು ಕಡಿಮೆ 
ಮಾಡುತ್ತದೆ), ಮತ್ತು ಮಿಥ್ಕೌಷಧ 
(ಪ್ಲಾಸಿಬೊ) ನಿಯಂತ್ರಣದ 
ಕೊರತೆಯಿಂದಾಗಿ (ಇದು ದೈಹಿಕ 
ಪ್ರಕಿಯೆಗಳಗಿಂತ ಮಾನಸಿಕ 
ಪ್ರಕ್ರಿಯೆಗಳಂದಾಗಿ ಚಿಕಿತ್ಸೆಯ 
ಸಾಧ್ಯತೆಯನ್ನು ನಿವಾರಿಸುತ್ತದೆ) 
ಪ್ರಶ್ನಿಸಲಾಗಿದೆ. ಕೋವಿಡ್‌-19೨ 
ಸೋಂಕಿನೊಂದಿಗೆ ಆಸ್ಪತ್ರೆಗೆ ದಾಖಲಾದ 
ರೋಗಿಗಳಲ್ಲ HC೧ ಬಳಕೆಯು ಯಾವುದೇ 
ಪ್ರಯೋಜನಕಾರಿ ಪರಿಣಾಮವನ್ನು 
ಜೀರುವುದಿಲ್ಲ ಎಂದು ಇತ್ತೀಚಿನ 
ಅಧ್ಯಯನಗಳು ಸೂಚಿಸುತ್ತವೆ. ಕೆಲವು 
ಪ್ರಾಥಮಿಕ ಅಧ್ಯಯನಗಳು CQ/HCQ 
ನೊಂದಿಗಿನ ಚಿಕಿತ್ಸೆಯು, ಅದರಲ್ಲೂ 
ವಿಶೇಷವಾಗಿ ಅಜತ್ರೋಮ್ಯೆಸಿನ್‌ನ 
ಸಂಯೋಜನೆಯಲ್ಲ ಬಳಸಿದಾಗ, 
ಅಂತಹುದ್ದೇ ರೀತಿಯ ಅಥವಾ ಇನ್ನೂ 
ಹೆಚ್ಚಿನ ಸಾವಿನ ಅಪಾಯದಡೊಂದಿಗೆ 
ಸಂಬಂಧ ಹೊಂದಿರಬಹುದು ಎಂದೂ 
ಸೂಚಿಸುತ್ತವೆ.೨ ಭಾರತದಲ್ಲಿ. ಆರೋಗ್ಯ 
ಕಾರ್ಯಕರ್ತರಂತಹ ಹೆಚ್ಚು- 
ಅಪಾಯದಲ್ಲರುವ ಜನಸಮೂಹದಲ್ಲ 
ಮತ್ತು ತೀವ್ರವಾದ ಕೋವಿಡ್‌-19 
ಸೋಂಕಿನಿಂದ ಬಳಕಲುತ್ತಿರುವವರಲ್ಲ 
ಮೇಲ್ವಚಾರಣಿಯಲ್ಲ ಚಿಕಿತ್ಸೆ ನೀಡಲು 
ರೋಗನಿರೋಧಕ ಏಜಂಟ್‌ ಆಗಿ 
€೧/HCQ ವನ್ನು ಬಳಸುವುದನ್ನು 
ಐಸಿಎಂಆರ್‌ ಬೆಂಬಲಸಿದೆ. 


* ಹೆಚ್‌ಐವಿ ಮತ್ತು ಡೆಂಗ್ಯೂ 
ವೈರಾಣುಗಳ ವಿರುದ್ಧ ಐವರ್‌ಮೆಕ್ಷಿನ್‌ 
ಆ್ಯಂಟವೈರಲ್‌ ಆಗಿ ಕಾರ್ಯ- 
ನಿರ್ವಹಿಸುತ್ತದೆ ಎಂದು ಕಂಡು- 
ಕೊಳ್ಳಲಾಗಿದೆ. ಹೊಸ ವಿರಿಯಾನ್‌ಗಳ 
ಸ್ವಪತೀಕರಣ ಮತ್ತು ಜೋಡಣೆಯನ್ನು 


ಆದ್ದರಿಂದ, ಇಂಟರ್‌ಲ್ಯೂಕಿನ್‌-6 (1L-6) 
ನಂತಹ ಸೈಟೋೊಕನ್‌ಗಳ ಗ್ರಾಹಕಗಳನ್ನು 
ತಡೆಯುವ ಟೊಸಿಅರುಮಾಬ್‌, 
ಇಟೊಲಅರುಮಾಬ್‌. ಸರಿಲುಮಾಬ್‌ ಮತ್ತು 
ಸಿಲ್ಬುಕ್ಕಿಮಾಬ್‌ ನಂತಹ ಔಷಧಗಳು ಅನೇಕ 
ಉರಿಯೂತದ ಕಾಯುಲೆಗಳ್ಲ ಬಳಕೆಯಲ್ಪವೆ 
ಎಂದು ಕಂಡುಬಂದಿದೆ. ಉದಾಹರಣಿಗೆ, 
ಟೊಸಿಲರಯುಮಾಬ್‌ ಒಂದು ಹ್ಯೂಮನ್ಯೆಜ್ಞ್‌ 
ಮೊನೊಕ್ಲೋನಲ್‌ ಪ್ರತಿಕಾಯವಾಗಿದ್ದು 
(ಮೊನೊಕ್ಲೋನಲ್‌ ಪ್ರತಿಕಾಯಗಳು ಒಂದೇ 
ಕೋಶದಿಂದ ಉತ್ಪತ್ತಿಯಾಗುತ್ತವೆ ಮತ್ತು 
ಪ್ರತಿಜನಕದ ಅದೇ ಪ್ರದೇಶಕ್ಷೆ 


ಅಂಟಕೊಳ್ಳುತ್ತವೆ) 11-6 ಗ್ರಾಹಕವನ್ನು 


80 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ತಡೆಯುವ ಮೂಲಕ ಇದು ಆಕ್ರಮಣ 
ಮಾಡುತ್ತದೆ. ಈ ಔಷಧಿಯ ಹೆಚ್ಚನ 
ಸಾಂದ್ರತೆಯು ಸಾರ್ಸ್‌-ಕೋವಿ-2ವಿನ 
ಪುನರಾವರ್ತನೆಯನ್ನು ಪ್ರತಿಬಂಧಿಸುತ್ತದೆ 
ಎಂದು ಇನ್‌ ವಿಟ್ರೊ ಅಧ್ಯಯನಗಳು 
ತೋರಿಪಿವೆ.” ಇತರ ಔಷಧಗಳೊಂದಿಗೆ 
ಐವರೈಕ್ಷನ್‌ನ ಸಂಯೋಜನೆಯ 
ಚಿಕಿತ್ಸೆಯು ಹೆಚ್ಚು ಪ್ರಯೋಜನಕಾರಿಯಾಗ 
ಬಹುದು ಎಂದು ಸಲಹೆಮಾಡಲಾಗಿದೆ. 
ಇನ್‌ ವಿಟ್ರೊ ಮತ್ತು ಕ್ಲಿನಿಕಲ್‌ 
ಅಧ್ಯಯನಗಳಲ್ಲ ಅಜತ್ರೊಮ್ಯೆಸಿನ್‌ಗೆ 
ಉರಿಯೂತ-ವಿರೋಧಿ 
ಕಾರ್ಯಚಟುವಟಕೆ ಇರುವುದು 
ಕಂಡುಬಂದಿದೆ." ಜೊತೆಗೆ, ಇನ್‌ ವಿಟ್ರೊ 
ಅಧ್ಯೇಯನಗಳಲ್ಲ ಜೀಕಾ ಮತ್ತು 
ಎಬೋಲಾ ವೈರಾಣುಗಳ ವಿರುದ್ಧ 
ಆ್ಯಂಟವೈರಲ್‌ ಚಟುವಟಕೆ ಇರುವುದೂ 
ಕಂಡು ಬಂದಿದೆ.” ಇದು ವೈರಾಣುವಿನ 
ಸೋಂಕಗೆ ಪ್ರತಿಕ್ರಿಯೆಯಾಗಿ ದೇಹವು 
ಉತ್ಪಾದಿಸುವ, ಆತಿಥೇಯ ಕೋಶಗಳಲ್ಪ 
ವೈರಾಣುವಿನ ಸ್ವಪ್ರತೀಕರಣವನ್ನು 
ತಡೆಯುವ ಸೈಟೊಕ್ಯೆನ್‌ಗಳನ್ನೇ 
(ಉದಾಹರಣೆಗೆ. |FN-a, IFN-B & IFN-A) 
ಪ್ರೇರೇಪಿಸುತ್ತದೆ ಎಂದು ತಿಆದು ಬಂದಿದೆ.” 
ಕೋವಿಡ್‌-19೨ ರೋಗಿಗಳಲ್ಪನ ಪ್ರಾಥಮಿಕ 
ಅಧ್ಯಯನಗಳು ಅಜತ್ರೊಮ್ಯೆಸಿನ್‌ 
ವೈರಾಣು ಸೋಂಕನ ಪಥಯನ್ನು 
ಪ್ರಭಾವಿಸಿ, ಉತ್ತಮ ಫಅತಾಂಶಗಳನ್ನು 
ನೀಡುತ್ತದೆ ಎಂದು ತೋರಿಸಿದೆ.” ಆದರೆ 
ಕೋವಿಡ್‌-1೨ ಚಿಕಿತ್ಸೆಯಲ್ಲ ಅದರ 
ಬಳಕೆಯನ್ನು ವಿಶೇಷವಾಗಿ ಊಅಕ 
ಸಂಯೋಜನೆಯೊಂದಿಗೆ ಶಿಫಾರಸು 
ಮಾಡುವ ಮೊದಲು. ಹೆಚ್ಚಿನ 
ಅಧ್ಯಯನಗಳು ಮತ್ತು 
ಊರಜರ್ಜತಗೊಳಸುವಿಕೆಯ 
ಅಗತ್ಯವಿರುತ್ತದೆ. 


ನಿರ್ಬಂಧಿಸುತ್ತದೆ. ಇದನ್ನು ಮೂಲತಃ 
ರುಮಲಬಾಯ್ಡ್‌ ಸಂಧಿವಾತಕ್ಷಾಗಿ 
ಅಭವೃದ್ಧಿಪಡಿಸಲಾಗಿದ್ದು, CRS ನಲ್ಲ ಬಳಸಲು 
ಶಿಫಾರಸು ಮಾಡಲಾಗಿದೆ.” ತೀವ್ರವಾದ 
ಕೋವಿಡ್‌-1೨ ನ್ಯುಮೋನಿಯಾದಲ್ಲ 
ಟೊಸಿಅರುಮಾಬ್‌ ಮತ್ತು 
ಸರಿಲುಮಾಬ್‌ಗಳ ಸುರಕ್ಷತೆ ಮತ್ತು 
ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ 
ಮಾಡಲು ಕ್ಲಿನಿಕಲ್‌ ಪ್ರಯೋಗಗಳು 
ನಡೆಯುತ್ತಿವೆ. ಫಲಅತಾಂಶಗಳನ್ನು 
ನಿರೀಕ್ಷಣೆಯಲ್ಲದ್ದರೂ ಕೂಡ ತೀವ್ರವಾದ 
ಕೋವಿಡ್‌-19೨ ರೋಗಿಗಳ ತುರ್ತು 
ಬಳಕೆಗಾಗಿ ಟೊಸಿಅರುಮಾಬ್‌ ಮತ್ತು 


ಅಂತಹುದ್ದೇ ಇನ್ನೊಂದು ಔಷಧವಾದ 
ಇಟೊಲಅರುುಮಾಬ್‌ಗಳನ್ನು ಬಳಸಲು 
ಡಿಸಿಜಐ ಅನುಮೋದಿಸಿದೆ. 


ಸಿಸ್ಕಮಿಕ್‌ ಕಾರ್ಟಕೊಸ್ಲೆರಾಯ್ಡ್‌ 

ಕಾರ್ಟ ಕೋಸ್ಟೆರಾಯ್ಡ್‌ಗಳು ಉರಿಯೂತವನ್ನು 
ಮತ್ತು ರೋಗನಿರೋಧಕ ಪ್ರತಿಕ್ರಿಯೆಯನ್ನು 
ನಿಯಂತ್ರಿಸುವ ಸ್ಲೆರಾಯ್ಡ್‌ 
ಹಾರ್ಮೋನುಗಳಾಗಿವೆ. ಉದಾಹರಣೆಗೆ, 
ಗ್ಲುಕೊಕಾರ್ಟಕಾಯ್ಡ್‌ಗಳಾದ ಮೀಥೈಲ್‌ 
ಪ್ರೆಡ್ಡಿಸೆಲೋನ್‌ ಮತ್ತು ಡೆಕ್ಲಾಮೆಥಾ- 
ಸೋನ್‌ಗಳು ಉರಿಯೂತ ವಿರೋಧಿ ಮತ್ತು 
ರೋಗನಿರೋಧಕ ಶಮನಕಾರಿ 
ಪರಿಣಾಮಗಳನ್ನು ತೋರಿಸುತ್ತವೆ. ವೈರಲ್‌ 
ನ್ಯುಮೋನಿಯಾ ಅಥವಾ ಎಆರ್‌ಡಿಎಸ್‌ನ 
ಚಕತ್ಸೆಗಾಗಿ ಸಿಪ್ಪಮಿಕ್‌ ಕಾರ್ಟ ಕೋಪ್ಟೆ- 
ರಾಯ್ಡ್‌ಗಳನ್ನು ಶಿಫಾರಸು ಮಾಡದಿದ್ದರೂ. 
ತೀವ್ರವಾದ ಕೋವಿಡ್‌-19೨ ಪ್ರೇರಿತ 
ಎಆರ್‌ಡಿಎಸ್‌ನಲ್ಲ ಮೀಥೈಲ್‌- 
ಪ್ರೆಡ್ಗಿಸೆಲೋನ್‌ನ ಸೀಮಿತ ಬಳಕೆಯನ್ನು 
ಹೊಂದಿದೆ. ಇತ್ತೀಚಿನ ಅಧ್ಯಯನವು 
ಡೆಕ್ಲಾಮೆಥಾಸೋನ್‌ ತೀವ್ರವಾದ ಕೋವಿಡ್‌- 
19 ಅನಾರೋಗ್ಯದ ರೋಗಿಗಳಲ್ಲ ಜ್ರರ ಮತ್ತು 
ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಿದೆ 
ಎಂದು ತೋರಿಸಿದೆ.16 ಆದಾಗ್ಯೂ, ಸಾರ್ಸ್‌ 
ಮತ್ತು ಮರ್ತ್‌ನ ಚಿಕಿತ್ಲೆಯಲ್ಲ ಸಿಪ್ಪಮಿಕ್‌ 
ಕಾರ್ಟ ಕೋಸ್ಟೆರಾಯ್ಡ್‌ಗಳ ಬಳಕೆಯಿಂದ 
ಬಂದ ಪುರಾವೆಗಳು ಸೋಂಕನ ಲಕ್ಷಣಗಳಗೆ 
ಇವುಗಳ ಚಿಕಿತ್ಸೆ ನೀಡುವಲ್ಲನ ಪ್ರಯೋಜನದ 
ಸ್ಪಷ್ಟತೆ ನೀಡದೇ ದೇಹಕ್ಕೆ ಹಾನಿಕಾರಕ 
ಅಡ್ಡಪರಿಣಾಮಗಳನ್ನು ಉಂಟುಮಾಡುವ 
ಸಾಧ್ಯತೆಯನ್ನು ಸೂಚಿಸುತ್ತವೆ. ಭಾರತ 
ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವಾಲಯವು ಮಧ್ಯಮದಿಂದ 
ತೀವ್ರತರವಾದ ಕೋವಿಡ್‌-1೨ ಪ್ರಕರಣಗಳಲ್ಪ 
ಮೀಥೈಲ್‌ ಪ್ರೆಡ್ಡಿಸೆಲೋನ್‌ಗೆ 
ಪರ್ಯಾಯವಾಗಿ ಡೆಕ್ಟಾಮೆಥಾಸೋನ್‌ 
ಬಳಸಲು ಸಲಹೆ ಮಾಡುತ್ತದೆ. 


ಅಧಿಕ-ಪ್ರಮಾಣದ ಅಂತರಭಿದಮನಿಯ 
ಪ್ರತಿಕಾಯಗಳು (ಇಂಟ್ರಾವೀನಸ್‌ 
ಇಮ್ಯುನೊಗ್ಗಾಬ್ಯುಅನ್‌) (IVIg) 

Vigo ಆರೋಗ್ಯಕರ ದಾನಿಗಳ೦ದ 
ಹೊರತೆಗೆಯಲಾದ ಪಾಲಅಕ್ಲೋನಲ್‌ 
ಇಮ್ಯುನೋಗ್ಲಾಬ್ಯುಅನ್‌ಗಳು (ಇವು ವಿಭಿನ್ನ 
B ಜೀವಕೋಶಗಳಂ೦ದ ಉತ್ಪತ್ತಿಯಾಗುವ 
ಪ್ರತಿಕಾಯಗಳು ಮತ್ತು ಒಂದೇ ಪ್ರತಿಜನಕದ 


ವಿವಿಧ ಭಾಗಗಳಗೆ ಅಂಟಬಲ್ಲವು). V18ಯು 
ಇಮ್ಯುನೊಮಾಡ್ಕುಲೇಟರಿ ಪರಿಣಾಮವನ್ನು 
ಹೊಂದಿದೆ ಎಂದು ಅಧ್ಯಯನಗಳು 
ತೋರಿಸಿವೆ. ಇದನ್ನು ಅನೇಕ ಪ್ರಯಂಸನಿ- 
ರೋಧಕ. ಸೋಂಕುಕಾರಕ ಮತ್ತು 
ನರಸ್ಥಾಯಕ ಅಪ್ಪಸ್ಥತೆಗಳಲ್ಲ 
ಬಳಸಲಾಗುತ್ತದೆ.” ॥Vಕ ಚಿಕಿತ್ಸೆಯು ಸಾರ್ಸ್‌ 
ಮತ್ತು ಮರ್‌ ರೋಗಿಗಳಕಲ್ಲ ಕೆಲವು ಸಣ್ಣ 
ಅಡ್ಡಪರಿಣಾಮಗಳೊಂದಿಗೆ ಪ್ರಯೋಜನ- 
ಕಾರಿಯಾಗಿದೆ ಎಂಬ ವರದಿ 
ಬಂದಿರುವುದರಿಂದ, ಇದನ್ನು ಈಗ 
ಕೋವಿಡ್‌-19 ರೋಗಿಗಳಗೆ 
ಪ್ರಕರಣಗಳನ್ನಾಧರಿಸಿ ಬಳಸಲಾಗುತ್ತಿದೆ. 
ತೀವ್ರವಾಗಿ ಕೋವಿಡ್‌-1೨ನಿಂದ 
ಬಳಲುತ್ತಿರುವ ರೋಗಿಗಳಲ್ಲ ಹೆಚ್ಚಿನ 
ಪ್ರಮಾಣದ 8 ಚಿಕಿತ್ಸೆಯ 
ಪ್ರಯೋಜನಗಳನ್ನರಿಯಲು 

ಪ್ರಯೋಗಗಳು ಮುಂದುವರೆದಿವೆ. 


ಕೋಶ ಮತ್ತು ಜೈವಿಕ ಚಿಕಿತ್ರೆ 


ಮೆಸೆಂಕಿಮಲ್‌ ಕಾಂಡ ಕೋಶಗಳು (MSC) 
ಮೂಳೆ ಮಜ್ಚೆಯಲ್ಲ ಕಂಡುಬರುವ 
ಕಾಂಡಕೋಶಗಳಾಗಿವೆ. ಇವು ಮೂಳೆಗಳು 
ಮತ್ತು ಮೃದ್ಧಸ್ಸಿಗಳಂತಹ ಅಸ್ಥಿಪಂಜರದ 
ಅಂಗಾಂಶಗಳನ್ನು ರೂಪಿಸುತ್ತವೆ ಮತ್ತು 
ದುರಸ್ತಿ ಮಾಡುತ್ತವೆ. ಇವು ಬಲವಾದ 
ಇಮ್ಯುನೋಮಾಡ್ಯುಲೇಟರಿ ಕಾರ್ಯಗಳನ್ನು 
ಹೊಂದಿವೆ ಎಂದು ಕಂಡುಕೊಳ್ಳಲಾಗಿದೆ. 
ಆದ್ದರಿಂದ ಮೆಸೆಂಕಿಮಲ್‌ ಕಾಂಡ 
ಕೋಶಗಳನ್ನು ಸಿಪ್ಪಮಿಕ್‌ ಲ್ಯೂಪಸ್‌ 
ಎರಿಥೆಮಾಟೋಸಸ್‌ (ಇಲ್ಲ, ಅತಿ ಪ್ರತಿರಕ್ಷಣಾ 
ವ್ಯವಸ್ಥೆಯು ಆರೋಗ್ಯಕರ ಅಂಗಾಂಶಗಳ 
ಆಕ್ರಮಣ ಮಾಡುತ್ತದೆ) ಮತ್ತು ಗ್ರಾಫ್ಟ್‌- 
ವರ್ಸಸ್‌-ಹೋಸ್ಟ್‌ ಕಾಂಬಲೆ (ಇಲ್ಲ. ಕಸಿ 
ಸ್ಟೀಕರಿಸುವವರನ್ನು ನಾಟ ಕೋಶಗಳು 
ಆಕ್ರಮಣ ಮಾಡುತ್ತವೆ) ಗಳಂತಹ 
ರೋಗನಿರೋಧಕ-ಮಧ್ಯಸ್ಸಿಕೆಯ 
ಕಾಯುಲೆಗಳ ಚಕಿತ್ಲೆಗಾಗಿ ಬಳಸಲಾಗುತ್ತದೆ.” 
ಇಂದು, ವಿಜ್ಞಾನಿಗಳು ಸಾರ್ಸ್‌-ಕೋಪವಿ-2 
ವೈರಾಣುವಿಗೆ ನಿಷ್ಟಿಯ ರೋಗನಿರೋಧಕ 
ಪ್ರತಿಕ್ರಿಯೆಯಬುಂದ ಉಂಬಾಗುವ ಸೈಟೊಕಿನ್‌ 
ಚಂಡಮಾರುತವನ್ನು ಕಡಿಮೆ ಮಾಡಲು 
ಮೆಸೆಂಕಿಮಲ್‌ ಕಾಂಡ ಕೋಶಗಳನ್ನು 
ಬಳಸುವ ಸಾಧ್ಯತೆಯನ್ನು ಅನ್ನೇಷಿಸುತ್ತಿದ್ದಾರೆ. 
ರೋಗನಿರೋಧಕ ವ್ಯವಸ್ಥೆಯ ಮೇಲೆ 
ದೀರ೯ಕಾಲೀನ ಪ್ರತಿಕೂಲ ಪರಿಣಾಮಗಳನ್ನು 
ಉಂಟುಮಾಡುವ ಸಾಧ್ಯತೆಯು ಈ 
ಚಿಕಿತ್ಸೆಯ ಬಗೆಗಿನ ಒಂದು ಚಿಂತೆಯಾಗಿದೆ. 


ಹೆಪ್ಪರೋಧಕಗಳು 

ಕೋವಿಡ್‌-19 ರೋಗಿಗಳಗೆ ವೀನಸ್‌ 
ಥ್ರಾಂಬೋ ಎಂಬಾಅಸಮ್‌ ಕಾಣಿಸಿಕೊಳ್ಳುವ 
ಪ್ರಮಾಣವು ಹೆಚ್ಚಿದೆಯೆಂದು ವರದಿಯಾಗಿದೆ. 
ಇದು ಕಾಲು ಮತ್ತು ತೋಳುಗಳ 
ರಕ್ತನಾಳಗಳಲ್ಲ ರೂಪುಗೊಳ್ಳುವ ರಕ್ಷ 
ಹೆಪ್ಟುಗಟ್ಟುವಿಕೆಯು ಶ್ವಾಸಕೋಶಕ್ಕೆ 
ಪ್ರಯಾಣಿಸಿ ನಿರ್ಬಂಧಕ್ಕೆ ಕಾರಣವಾಗುವ 
ಒಂದು ಸ್ಥಿತಿ. ಹೆಪ್ಪರೋಧಕಗಳ ಬಳಕೆಯು 
(ಇದನ್ನು ಸಾಮಾನ್ಯವಾಗಿ ರಕ್ತ 
ತೆಳುಗೊಳಸುವವು ಎಂದು 
ಕರೆಯಲಾಗುತ್ತದೆ) ಐಸಿಯುನಲ್ಲ ಮರಣ 
ಪ್ರಮಾಣವನ್ನು ತಣ್ಲಿಸುತ್ತದೆ. ಆದ್ದರಿಂದ, 
ಎನೋಕ್ಷಪರಿನ್‌ ಅಥವಾ ಹೆಪಾರಿನ್‌ 
ಮುಂತಾದ ಹೆಪ್ಟುರೋಧಕಗಳನ್ನು ಬಳಸುವ 
ಮೂಲಕ ಕೋವಿಡ್‌-1೨ ರೋಗಿಗಳಲ್ಪ 
ಹೆಪ್ಪುಗಟ್ಟುವಿಕೆಯ ರಚನೆಯನ್ನು ತಡೆಯುವ 
ಸಾಧ್ಯತೆಯನ್ನು ಅನ್ಟೇಷಿಸಲಾಗುತ್ತಿದೆ.” 
ಅತಿಯಾದ ಅನಾರೋಗ್ಯದಿಂದ 
ಬಳಲುತಿರುವ ಕೋವಿಡ್‌-19೨ ರೋಗಿಗಳಗೆ 
ವೀನಸ್‌ ಥ್ರಾಂಬೋಎಂಬಾಅಸಮ್‌ನ ವಿರುದ್ಧ 
ರೋಗನಿರೋಧಕ ಹೆಪಾರಿನ್‌ ಬಳಕೆಯನ್ನು 


WHO ಪಿಫಾರಸು ಮಾಡುತ್ತದೆ. ಆದರೆ ಇದು 
ಸಕ್ರಿಯ ರಕ್ತಸ್ರಾವ ಅಥವಾ ಕಡಿಮೆ 
ಪ್ಲೇಟ್‌ಲೆಟ್‌ ಎಣಿಕೆ, ಇತ್ಯಾದಿ 
ಕಾಯುಲೆಗಳ೦ದ ಬಳಲುತ್ತಿರುವವರಿಗೆ 
ಅನ್ವಯವಾಗುವುದಿಲ್ಲ. 


ಕೊನೆಯ ಮಾತು 

ಕೋವಿಡ್‌-1೦೨ಗೆ ಪರಿಹಾರವನ್ನು 
ಕಂಡುಕೊಳ್ಳುವುದು ಬಹಳ ತುರ್ತಾದ 
ವಿಷಯವಾಗಿದೆ. ಆದರೆ ಸಂಭಾವ್ಯತೆಯನ್ನು 
ತೋರಿಸಿರುವ ಅನೇಕ ಔಷಧಿಗಳ 
ಚಿಕಿತ್ಸೆಯನ್ನು, ವಿಶೇಷವಾಗಿ ಅವುಗಳ 
ಪ್ರತಿಕೂಲ ಮತ್ತು ದೀರ್ಪಕಾಲೀನ 
ಪರಿಣಾಮಗಳಗಾಗಿ, ವ್ಯಾಪಕವಾಗಿ 
ಅಧ್ಯಯನ ಮಾಡಬೇಕಿದೆ ಎಂಬುದನ್ನು 
ಗಮನದಲ್ಪಡುವುದು ಮುಖ್ಯವಾಗುತ್ತದೆ. 
ಇಂತಹ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು 
ಅನೇಕ ದೇಶಗಕಲ್ಪ ಕ್ಲಿನಿಕಲ್‌ ಪ್ರಯೋಗಗಳು 
ನಡೆಯುತ್ತಿವೆ. ಪರಿಣಾಮಕಾರಿಯಾದ 
ಸಾರ್ಸ್‌- ಕೋವಿ-2 ವಿರೋಧಿ ಔಷಧಿಯ 
ವಿನಾ ಸಕ್ಲಾಗಿ ಜಗತ್ತಿನಾದ್ದುಂಂತ ಸಂಶೋಧನಾ 
ಪ್ರಯತ್ನಗಳನ್ನು ಸಂಘಟಸುವುದು ಈ 
ಸಂದರ್ಭದಲ್ಲ ಅತ್ಯಗತ್ಯವಾಗಿದೆ. 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 81 


ಪ್ರಮುಖ ಅಂಶಗಳು 


ನಮ್ಮ ದೇಹದಲ್ಲ ಸಾರ್ಸ್‌-ಕೋವಿ-2 ವೈರಾಣು ಪ್ರಚೋದಿಸುವ ಪ್ರತಿರಕ್ಷಣಾ ಪ್ರತಿಕ್ರಿಯೆಯೇ ಹೆಚ್ಚಿನ ಸಂದರ್ಭಗಳಲ್ಲ 
ರೋಗವನ್ನು ಪರಿಹರಿಸಲು ಸಾಕಾಗುತ್ತದೆ. ತೀವ್ರವಾದ ಅಥವಾ ಗಂಭೀರವಾದ ರೋಗಲಕ್ಷಣಗಳನ್ನು 
ಹೊಂದಿರುವವರಿಗೆ ಮಾತ್ರ ಚಿಕಿತ್ಸೆಯ ಅಗತ್ಯವಿದೆ. 

ರೋಗದ ಪ್ರಗತಿಯ ಹಂತವನ್ನು (ಆರಂಭಕ ಸೋಂಕಿನ ಹಂತ, ಶ್ವಾಸಕೋಪಶ-ಸಂಬಂಧಿತ ಹಂತ ಮತ್ತು ಅತಿ- 
ಉರಿಯೂತದ ಹಂತ) ಗುರುತಿಸುವುದು ಹೆಚ್ಚು ಪರಿಣಾಮಕಾರಿ ಜಕಿತ್ಸೆಗೆ ಸಹಾಯ ಮಾಡುತ್ತದೆ. 

ಕೋವಿಡ್‌-19 ತಡೆಯಲು ಅಥವಾ ಚಿಕಿತ್ಸೆ ನೀಡಲು ಸಹಾಯಕವಾಗುವ ಔಷಧಿಗಳನ್ನು ಕಂಡುಹಿಡಿಯಲು ಹೊಸ 
ಔಷಧಗಳನ್ನು ವಿನ್ಯಾಸಗೊಳಸುವ ಮತ್ತು ಅಸ್ತಿತ್ತದಲ್ಲರುವ ಔಷಧಿಗಳನ್ನು ಮರುರೂಪಿಸುವ ಎರಡು ತಂತ್ರಗಳನ್ನು 
ಅನ್ಟೇಷಿಸಲಾಗುತ್ತಿದೆ. 

ಅವುಗಳ ಕಾರ್ಯವಿಧಾನದ ಆಧಾರದ ಮೇಲೆ, ಕೋವಿಡ್‌-19 ಚಿಕಿತ್ಸೆಯ ಔಷಧೀಯ ವಿಧಾನಗಳು ಹೊಸ 
ವೈರಾಣುವನ್ನು ಗುರಿಯಾಗಿಸುತ್ತವೆ ಅಥವಾ ರೋಗಲಕ್ಷಣಗಳಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತವೆ. 
ಆ್ಯ೦ಟವೈರಲ್‌ ಔಷಧಿಗಳು. ಕನ್ನಲೆಸೆಂಬ್‌ ಪ್ಲಾಸ್ಕಾ ಥೆರಪಿ. ಮತ್ತು ಇತರ ರೋಗಕಾರಕಗಳ ವಿರುದ್ಧದ ಔಷಧಗಳ 
ಮರುರೂಪಿಸುವಿಕೆಯ ಬಳಕೆಯನ್ನು ಒಳಗೊಂಡಿರುವ ಚಿಕಿತ್ಸಾ ತಂತ್ರಗಳನ್ನು ಹೊಸ ವೈರಾಣುವನ್ನು 
ಗುರಿಯಾಗಿಸುವ ಅವುಗಳ ಸಾಮರ್ಥ್ಯವನ್ನು ಪರೀಕ್ಷಿಸಲು ಅನ್ನೇಷಿಸಲಾಗುತ್ತಿದೆ. 

ಮೊನೊಕ್ಲೋನಲ್‌ ಪ್ರತಿಕಾಯಗಳಕು/ ಐಎಲ್‌-6 ಪಥ ಪ್ರತಿಬಂಧಕಗಳು, ಕಾರ್ಟಕೊಸ್ಲೆರಾಯ್ಡ್‌ಗಳು. ಹೆಚ್ಚನ 
ಪ್ರಮಾಣದ ಅಂತರಭಧಮನಿಯ ಪ್ರತಿಕಾಯಗಳು (1V18). ಕೋಶ ಮತ್ತು ಜೈವಿಕ ಚಿಕಿತ್ಸೆ. ಮತ್ತು ಹೆಪ್ಪರೋಧಕಗಳ 
ಬಳಕೆಯನ್ನು ಒಳಗೊಂಡಿರುವ ಚಿಕಿತ್ಸಾ ತಂತ್ರಗಳನ್ನು ಕೋವಿಡ್‌-19 ಲಕ್ಷಣಗಳಗೆ ಚಿಕಿತ್ಸೆ ನೀಡುವ ಅವುಗಳ 
ಸಾಮರ್ಥ್ಯಕ್ಸಾಗಿ ಪರಿಶೋಧಿಸಲಾಗುತ್ತಿದೆ. 

ತಮ್ಮ ಸಂಭಾವ್ಯತೆಯನ್ನು ತೋರಿಸಿರುವ ಅನೇಕ ಔಷಧೀಯ ಚಿಕಿತ್ಸೆಗಳನ್ನು. ವಿಶೇಷವಾಗಿ ಅವುಗಳ ಪ್ರತಿಕೂಲ 
ಮತ್ತು ದೀರ್ಷಕಾಲೀನ ಪರಿಣಾಮಗಳಗೆ ವ್ಯಾಪಕವಾಗಿ ಅಧ್ಯಯನ ಮಾಡಬೇಕಿದೆ. 


82 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಆಕರಗಳು: 


1. Moreno L., Pearson A.D. How can attrition rates be reduced in cancer drug 
discovery? Expert Opinion on Drug Discovery. 2013; 8:363368. 

2. Mulangu S, Dodd LE, Davey RT Jr, Tshiani Mbaya 0, Proschan M, Mukadi D, 
et al. A randomized, controlled trial of Ebola virus disease therapeutics. N 
Engl J Med. 2019;381(24):2293303. 

3. Grein J, Ohmagari N, Shin D, Diaz G, Asperges E, Castagna A, et al. 
Compassionate use of remdesivir for patients with severe Covid-19. N 
Engl J Med 2020. doi: 10.1056/NEJMoa2007016. 

4. Kaplan SS, Hicks CB. Safety and antiviral activity of lopinavir/ritonavir- 
based therapy in human immunodeficiency virus type 1 (HIV-1) infection. 
J Antimicrob Chemother. 2005;56(2):2736. 

5.  COVID-19 Treatment Guidance Writing Group. JHMI clinical guidance 
for available pharmacologic therapies 2020 [updated 25 March 2020]. 
Available from: https://www.hopkinsguides.com/hopkins/view/ohns_ 
Hopkins_ABX_Guide/540747/all/Coronavirus_COVID_19_ SARS_CoV_2_. 


6. Shen C, Wang Z, Zhao F, Yang Y, LiJ, Yuan J, et al. Treatment of 5 critically 
ill patients with COVID-19 with convalescent plasma. JAMA 2020. doi: 
10.1001/jama. 2020.4783. 

7. YaoX,Ye F Zhang M, Cui C, Huang B, Niu P, et al. In vitro antiviral activity 
and projection of optimized dosing Design of Hydroxychloroquine for the 
treatment of severe acute respiratory syndrome coronavirus 2 (SARS- 
CoV-2). Clin Infect Dis. 2020. 

8. Savarino A, Boelaert JR, Cassone A, Majori G, Cauda R. Effects of 
chloroquine on viral infections: an old drug against todays diseases? 
Lancet Infect Dis. 2003;3(11):7227. 

9. Andrea Cortegiani, Mariachiara Ippolito, Giulia Ingoglia, Pasquale lozzo, 
Antonino Giarratano, Sharon Einav Update I. A systematic review on the 
efficacy and safety of chloroquine/hydroxychloroquine for COVID-19. J 
Crit Care. 2020 Oct; 59: 176190. 

10. Wagstaff K.M., Sivakumaran H., Heaton S.M., Harrich D., Jans D.A. 
Ivermectin is a specific inhibitor of importin @/@-mediated nuclear 


import able to inhibit replication of HIV-1 and dengue virus. Biochem. J. 
2012;443(3):851856. 


. JaffélA., Bush A. Anti@inflammatory effects of macrolides in lung disease. 


Pediatr. Pulmonol. 2001; 31:464473. 


. Retallack H., Di Lullo E., Arias C., Knopp K.A., Laurie M.T., Sandoval- 


Espinosa C., Mancia Leon W.R., Krencik R., Ullian E.M., Spatazza J., Pollen 
A.A., Mandel-Brehm C., Nowakowski T.J., Kriegstein A.R., DeRisi J.L. Zika 
virus cell tropism in the developing human brain and inhibition by 
azithromycin. Proc. Natl. Acad. Sci. U. S. A. 2016;113(50):1440814413. 


. Menzel M., Akbarshahi H., Bjermer L., Uller L. Azithromycin induces anti- 


viral effects in cultured bronchial epithelial cells from COPD patients. Sci. 
Rep. 2016; 6:2869828709. 


. Damle B., Vourvahis M., Wang E., Leaney J., Corrigan B. Clinical 


pharmacology perspectives on the antiviral activity of azithromycin and 
use in COVID@19. Clin. Pharm. Therap. 2020. 


. Mehta P, McAuley DF, Brown M, Sanchez E, Tattersall RS, Manson JJ, et al. 


COVID-19: consider cytokine storm syndromes and immunosuppression. 
Lancet. 2020;395(10229):10334. 


. Cinzia Solinas, Laura Perra, Marco Aiello, Edoardo Migliori, Nicola 


Petrosillo. A critical evaluation of glucocorticoids in the management of 
severe COVID-19. Cytokine Growth Factor Rev. 2020 Jun 24. 


. Ferrara G, Zumla A, Maeurer M. Intravenous immunoglobulin (Vig) for 


refractory and difficult-to-treat infections. Am J Med 2012; 125:1036. e1-8. 


.Leng Z, Zhu R, Hou W, Feng Y, Yang Y, Han, et al. Transplantation of 


ACE2(-) mesenchymal stem cells improves the outcome of patients with 
COVID-19 pneumonia. Aging Dis 2020; 11:216-28. 


. Kollias A, Kyriakoulis KG, Dimakakos E, Poulakou G, Stergiou GS, 


Syrigos K. Thromboembolic risk and anticoagulant therapy in COVID-19 
patients: emerging evidence and call for action. Br. J. Haematol. 2020 
Jun;189(5):846-847. 


ಟಪ್ಪಣಿ: ಲೇಖನ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಲಾದ ಚಿತ್ರದ ಮೂಲ: ಗಕps://pixnio.com/media/covid-19-gloves-latex-sars-cov-2-syringe. 


ಕೃಪೆ: Bicanski. License: CC-0. 


ಶ್ರೀಕಾಂತ್‌. ಕೆ.ಎಸ್‌ ರವರು ಪ್ರತಂತ್ರ ಸಂಶೋಧನಾ ಸಲಹೆಗಾರರು. ಅವರು ರೋಗನಿರೋಧಕ ಶಾಸ್ತದಲ್ಲ ಡಾಕ್ಷರೇಟ್‌ ಪದವಿ ಪಡೆದಿದ್ದಾರೆ. ಆತಿಥೇಯ- 


ರೋಗಾಣು ಸಂವಹನಗಳು ಅವರ ಆಸಕ್ತಿಯ ಪ್ರಾಥಮಿಕ ಕ್ಷೇತ್ರವಾಗಿದೆ. ಅವರನ್ನು ಸಂಪರ್ಕಿಸಬಹುದಾದ ಇಮೇಲ್‌ ವಿಳಾಸ: riikis @gmail.com. 


ಅನುವಾದ: ಅ ನಿವೇದಿತಾ | ಪರಿಶೀಲನೆ: ಮನೋಜ ಗೋಡಬೋಲೆ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 83 


